ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಆರನೇ ಅಧಿವೇಶನ): 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ ೦5ನೇ ಫೆಬ್ರವರಿ, 2೦15 
(ಸಮಯ: ಬೆಳಗ್ಗೆ 11.೦೦ ಗೆಂಟಿಗೆ) 


1. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಮೂರನೇ ಪಟ್ಣ 
ಆ) ಆಂತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ; ಮೂರನೇ ಪಟ್ಟ 


ರಾ ಮುಂದಿಡಲಾಗುವ ಕಾಗದ ಸತಗ | 


(ಸದಸ್ನರಿಗೆ ಈಗಾಗಲೇ ಪ್ರತ್ನೇಕವಾಗಿ ಕಳುಹಿಸಲಾಗಿರುವ ಮೊದಲನೇ ಹಾಗೂ 
ಸ ಅಳು 


ಎರಡನೇ ಪಣ್ಣಯ ರೀತ್ಯಾ) 
3. ಶಾಸನ ರಚನೆ 


ವಿಧೇಯಕವನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ (ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಆರ್‌.ವಿ.ದೇಶಪಾಂಡೆ (ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ(ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಟಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


4. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ 


"2೦15ರ ಫೆಬ್ರವರಿ ೦೭ರಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನುದ್ದೇಶಿಸಿ 
ದಯಪಾಲಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲ ಸೇರಿರುವ ವಿಧಾನಸಭೆಯ ಸದಸ್ಯರಾದ 
ನಾವು ಮಾನ್ಯ ರಾಜ್ಯಪಾಲರಿಗೆ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು 
ಅಪ್ಪಣೆ ಕೋರುತ್ತೇವೆ" ಎಂದು ದಿನಾ೦ಕ ೦೭ನೇ ಫೆಬ್ರವರಿ 2೦15ರಂದು ಶ್ರೀ ಬಸವರಾಜ 
ರಾಯರೆಡ್ಡಿಯವರು ಸೂಚಿಸಿದ ಪ್ರಸ್ತಾವದ ಮೇಲೆ ಮುಂದುವರೆದ ಚರ್ಚೆ. 

ಮು.ತಿ.ನೋ.. 


೮. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 
.. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಆರ್‌.ಅಶೋಕ್‌,ಬಸವರಾಜ ಬೊಮ್ಮಾಯಿ, 
ಗೋವಿಂದ ಎಂ. ಕಾರಜೋಳ, ಕೆ.ಜ.ಬೋಪಯ್ಯ ಹಾಗೂ ಇತರರು ರಾಜ್ಯದ ಹಲವಾರು 
ಜಲ್ಲೆಗಳಲ್ಲ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ವ್ಯವಸಾಯ 


ಮಾಡುತ್ತಿರುವ ಸಣ್ಣ ರೈತರುಗಳನ್ನು ತೆರವುಗೊಳಸುತ್ತಿರುವುದರಿಂದ ಉಂಬಾಗಿರುವ 
ಆತಂಕದ ಪರಿಸ್ಥಿತಿಯ ಬಗ್ಗೆ ಮುಂದುವರೆದ ಚರ್ಚೆ ಹಾಗೂ ಸರ್ಕಾರದ ಉತ್ತರ. 


. ಶ್ರೀಯುತರುಗಳಾದ ಎಂ.ಕೆ.ಸೋಮಶೇಖರ್‌, ಟ.ವೆಂಕಟರಮಣಯ್ಯ ಮತ್ತು ರುದ್ರಪ್ಪ 
ಮಾನಪ್ಪ ಲಮಾಣಿ ಅವರುಗಳು ಕರ್ನಾಟಕ ರಾಜ್ಯದ ಪೌರಕಾರ್ಮಿಕರ ದುಸ್ಥಿತಿ ಹಾಗೂ 
ಅವರ ಮೇಅನ ದೌರ್ಜನ್ಯದ ಬಗ್ಗೆ ಚರ್ಚೆ. 


6. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ಎಸ್‌.ಎನ್‌.ಸುಬ್ಬಾರೆಡ್ಡಿ ಅವರು 2೦14-15ನೇ ಸಾಅನಲ್ಲ ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ಪಂಗಡದ ಕಾಲೋನಿಗಳಗೆ ಮೂಲಭೂತ ಸೌಲಭ್ಯ ಒದಗಿಸಲು ಎಸ್‌.ಸಿ.ಪಿ 
ಮತ್ತು ಟ.ಎಸ್‌.ಪಿ ಯೋಜನೆಯಡಿಯಲ್ಲ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ 
ಜಡುಗಡೆ. ಮಾಡುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿ೦ದುಳದ ವರ್ಗಗಳ 
ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎಸ್‌.ಟ.ಸೋಮಶೇಖರ್‌ ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ 
ರಾಮುಹಳ್ಳ, ಚಿಕ್ಕನಹಳ್ಳ ಮತ್ತು ಚೋಳನಾಯಕನಹಳ್ಳಯ ಗ್ರಾಮ ಪಂಚಾಯತಿ 
ಪರಿಮಿತಿಯಲ್ಲ ನಡೆಯುತ್ತಿರುವ ಕಲ್ಲುಗಣಿಗಾರಿಕೆಯಿ೦ದ ತೊಂದರೆಯುಂಬಾಗುತ್ತಿರುವ 
ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ಯು.ಜ.ಬಣಕಾರ್‌ ಅವರು ಸರ್ವಜ್ಞ ಕವಿಗೆ ಸಂಬಂಧಿಸಿದ ಅಬಲೂರು, ಮಾಸೂರ 
ಹಾಗೂ ಇನ್ನಿತರ ಸ್ಥಳಗಳನ್ನು ಪ್ರವಾಸೋದ್ಯಮ ದೃಷ್ಟಿಯಿಂದ ಅಭವೃದ್ಧಿ ಪಡಿಸಲು 
ಸರ್ವಜ್ಞ ಪ್ರಾಧಿಕಾರ ರಚನೆಯನ್ನು ಅನುಷ್ಠಾನಗೊಳಸುವ ಬಗ್ಗೆ ಮಾನ್ಯ ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಹಾಗೂ 
ಕನ್ನಡ ಮತ್ತು ಸಂಸ್ಕೃತಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


- ಶ್ರೀ ಕೆ.ಜ. ಬೋಪಯ್ಯ ಅವರು ಮೈಸೂರು ಬಂಟ್ವಾಳ ರಸ್ತೆಯಲ್ಲ ಭಾರೀ ವಾಹನಗಳ 
ಸಂಚಾರವನ್ನು ನಿಷೇಧಿಸಿದ್ದರೂ, ಭಾರಿ ವಾಹನಗಳು ಸಂಚರಿಸುತ್ತಿರುವುದರಿಂದ ಸಂಪಾಜೆ 
ಭಾಗದಲ್ಲ ರಸ್ತೆ ಕುಸಿದಿದ್ದು, ಆ ರಸ್ತೆಯನ್ನು ದುರಸ್ತಿಗೊಳಸುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ.. 


1 
ಟು 
1 


5. ಶ್ರೀ ಜ.ಅ.ಸಿ೦ಗಯ್ಯ ಅವರು ರಾಜ್ಯದಲ್ಲ ಜಪಿಎಲ್‌ ಪಡಿತರ ಚೀಟ ಹೊಂದಿರುವ 
ಕುಟುಂಬಗಳಗೆ ಉಚಿತವಾಗಿ ಅಡುಗೆ ಅನಿಲ ಸಂಪರ್ಕವನ್ನು ನೀಡುವುದಾಗಿ ಕೇಂದ್ರ 
ಸರ್ಕಾರ ಪ್ರಕಟಸಿದ್ದು, ಈ ಯೋಜನೆಯನ್ನು ಎ.ಪಿ.ಎಲ್‌ ಪಡಿತರ ಚೀಟ ಹೊಂದಿರುವ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕುಟುಂಬಗಳಗೂ ವಿಸ್ತರಿಸುವ ಬಗ್ಗೆ ಮಾನ್ಯ 
ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ರಾಜ್ಯ ಸಚಿವರ 
ಗಮನ ಸೆಳೆಯುವುದು. 


6. ಶ್ರೀ ಎಸ್‌. ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ಜಲ್ಲೆ ಶಿಕಾರಿಪುರ ತಾಲ್ಲೂಕಿನಲ್ಲ 
ಸಂಡಾ ವಿದ್ಯುತ್‌ ಗ್ರಿಡ್‌ ಕಾಮಗಾರಿಯು ವಿಳಂಬವಾಗಿರುವ ಬಗ್ಗೆ ಮಾನ್ಯ ಇಂಧನ 
ಸಚಿವರ ಗಮನ ಸೆಳೆಯುವುದು. 


7. ಶ್ರೀ ಎಂ.ಪಿ ಅಪ್ಪಚ್ಚು (ರಂಜನ್‌) ಅವರು ಕೊಡಗು ಅಲ್ಲೆಯಲ್ಲ ಕಾಫಿ ಬೆಳೆಗಾರರು ವಿದ್ಯುತ್‌ 
ಐ.ಪಿ. ಸೆಟ್‌ಗಳಗೆ ಉಪಯೋಗಿಸುವ ವಿದ್ಯುತ್‌ನ ಜಲ್‌ ಮೊತ್ತವನ್ನು ಪಾವತಿಸುವಂತೆ 
ನೋಟಸ್‌ ಜಾರಿಯಾಗಿರುವ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನದ ಸರ್ಕಾರಿ ಇಂಜನಿಯರಿಂಗ್‌ ಕಾಲೇಜನಲ್ಲ 
2೦15-16ನೇ ಶೈಕ್ಷಣಿಕ ವರ್ಷದಲ್ಲ ಸಂಜೆ ಇಂಜನಿಯರಿಂಗ್‌ ಕಾಲೇಜನ್ನು ಪ್ರಾರಂಭಸಲು 
ಪ್ರಸ್ತಾವನೆಯನ್ನು ಸಲ್ಲಸಲಾಗಿದ್ದು, ಕಾಲೇಜನ್ನು ಆರಂಭಸಲು ಸೂಕ್ತ ಕಟ್ಟಡವಿದ್ದು 
ಬೋಧಕ ಸಿಬ್ಬಂದಿ ವರ್ಗ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು 
ಅನುದಾನವನ್ನು ನೀಡುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ 
ಗಮನ ಸೆಳೆಯುವುದು. 


೨. ಶ್ರೀ ಕೆ.ಐ. ಪ್ರಸನ್ನಕುಮಾರ್‌ ಅವರು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 
ಬರುವ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಯ ಮಾಲೀಕತ್ವದಲ್ಲರುವ ಒಟ್ಟು 13 
ಕೊಳಚೆ ಪ್ರದೇಶಗಳ ನಿವಾಸಿಗಳಗೆ ಇದುವರೆವಿಗೂ ಹಕ್ಕುಪತ್ರ ಮತ್ತು ಸ್ವಾಧೀನ ಪತ್ರವನ್ನು 
ವಿತರಣೆ ಮಾಡದಿರುವ ಬಗ್ಗೆ ವಸತಿ ಸಚಿವರ ಗಮನ ಸೆಳೆಯುವುದು. 


10೦.ಶ್ರೀಯುತರುಗಳಾದ ಹೆಚ್‌.ಎಸ್‌.ಪ್ರಕಾಶ್‌ ಮತ್ತು ಹೆಚ್‌.ಡಿ.ರೇವಣ್ಣ ಅವರು ರಾಷ್ಟ್ರೀಯ 
ಹೆದ್ದಾರಿ ಸಂಖ್ಯೆ 75, ಬೆಂಗಳೂರು-ಮಂಗಳೂರು ಬೈಪಾಸ್‌ ರಸ್ತೆಯ ತಿಪಟೂರು-ದುದ್ದ- 
ಹಾಸನ (ರಾಜ್ಯ ಹೆದ್ದಾರಿ ಸಂಖ್ಯೆ-71)ನ್ನು ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಸಂಖ್ಯೆ71ಇ 
(ಡೈರಿ ಸರ್ಕಲ್‌ನಿಂದ ಖುತ್ತೇನಹಳ್ಳ) ರಸ್ತೆಯ ಸರಪಳಆ ೦.೦೦ಕ.ಮೀ ದಿಂದ 
೦.45ರವರೆಗಿನ್ನ 4 ಪಥದ ರಸ್ತೆಯಲ್ಲ ಅಪಘಾತಗಳಾಗಿ ಸಾರ್ವಜನಿಕರಿಗೆ 
ತೊ೦ದರೆಯಾಗುತ್ತಿರುವುದರಿ೦ದ ಅದನ್ನು 6 ಪಥದ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸುವ 
ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


ಹು.ತಿ.ನೋ.. 


(7 ಅರ್ಥ ಗಂಟೆ ಕಾಲಾವಧಿ ಚರ್ಚೆ | 


ಶ್ರೀ ಎ.ಎಸ್‌.ಪಾಟೀಲ್‌(ನಡಹಳ್ಳ) ಅವರು “ಹವಾಮಾನ ವೈಪರಿತ್ಯ ಹಾಗೂ 
ನಂಜಾಣು ರೋಗದಿಂದ ತೊಗರಿ, ಕಡಲೆ ಹಾಗೂ ಸೂರ್ಯಕಾಂತಿ ಬೆಳೆಗಳು 
ನಾಶವಾಗಿರುವ” ಬಗ್ಗೆ ದಿನಾಂಕ:೦3.೦೨.೭೦15ರಂದು ನಿಯಮ 79ರಡಿಯಲ್ಲನ ಗಮನ 
ಸೆಳೆಯುವ... ಸೂಚನೆಯಲ್ಲಿ ಪ್ರಸ್ತಾಪಿಸಿದ ವಿಷಯಕ್ಕೆ ಒದಗಿಸಿರುವ ಉತ್ತರಕ್ಕೆ 
ಸಂಬಂಧಿಸಿದಂತೆ ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


ಪಿ. ಓ೦ಪ್ರಕಾಶ 
ಕಾರ್ಯದರ್ಶಿ 


Raj My 
J ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
http://kla.kar.nic.in/assembly/lob/lob.htm 


